ಕರ್ನಾಟಕ ವಿಧಾನ ಪರಿಷತು 


[ಚುಕ್ಕೆ ಗುರುತಲ್ಲದ ಪ್‌ ಸಂಖ್ಯೆ 


844 


ಮಾನ್ಯ ಸದಸ್ಕರ ಹೆಸರು 


gt 


ಶ್ರೀ ಶತೀಲ್‌ ಜಿ ನಮೊೋತಿ ಡರ ಕೇತು 


ಉತ್ತರಿಸುವ ಸಚಿವರು 


ಉನ್ನತ ಶಕ್ಷಣ ಸಚವರು 


| ಉತ್ತರಿಸಬೇಕಾದ ದಿನಾಂಕ 


20.12.2021 


ಪಶ್ನೆ 


ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯಗಳು ಎಷ್ಟು 
(ವಿವರ ನೀಡುವುದು) ಸದರಿ 
ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾಗಿರುವ 


ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳೆಷ್ಟು; (ವಿಶ್ವವಿದ್ಯಾ ಲಯವಾರು 
ವಿವರ ನೀಡುವುದು) ಸದರಿ 


ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ 


ಬೋಧಕ ಹಾಗೂ ಬೋಧಕೇತರ 
ಹುದ್ದೆಗಳೆಷ್ಟು  (ವಿಶ್ವವಿದ್ಯಾಲಯವಾರು 
ವಿವರ ನೀಡುವುದು) 


ಉತ್ತರ 


(ಅ) | ರಾಜ್ಯದಲ್ಲಿ ಸರ್ಕಾರದ ಅನುದಾನದಲ್ಲಿ | ರಾಜ್ಯದಲ್ಲಿ ಸರ್ಕಾರದ ಅನುದಾನದಲ್ಲಿ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯಗಳು ಒಟ್ಟು 23. 


ಸದರಿ ವಿಶ್ವವಿದ್ಯಾಲಯಗಳಲ್ಲಿ ಮಂಜೂರಾಗಿರುವ, ಖಾಲಿಯಿರುವ ಬೋಧಕ ಮತ್ತು 
ಬೋಧಕೇತರ ಹುದ್ದೆಗಳ ವಿವರ ಈ ಕೆಳಕಂಡಂತಿದೆ; 


ಕ್ರ 


ವಿಶ್ವವಿದ್ಯಾಲಯದ ಹೆಸರು 
ಸಂ. ಶ್ವವಿದ್ಯಾ 


ಬೋಧಕ 


ಬೋಧಕೇತರ 


೦ಜೂರಾದ| ಖಾಲಿ ಇರುವ 


ಹುದ್ದೆ 


ಮಂಜೂರಾದ 


ಖಾಲಿ ಇರುವ 


ವಿಜಯನಗರ 
ಶ್ರೀಕೃಷ್ಣದೇವರಾಯ 
ವಿಶ್ವವಿದ್ಯಾಲಯ 


59 


ಕ್‌ 


97 


[7 


ಕನ್ನಡ ವಿಶ್ವವಿದ್ಯಾಲಯ 


3 | ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ 
ಕರ್ನಾಟಕ ರಾಜ್ಯ ಮುಕ್ತ 
ವಿಶ್ವವಿದ್ಯಾಲಯ 


FN 


5 | ಗುಲ್ಬರ್ಗ ವಿಶ್ವವಿದ್ಯಾಲಯ 
Bc 
ಬೆಂಗಳೂರು ನಗರ 


502 


[A 


ವಿಶ್ವವಿದ್ಯಾಲಯ 


114 


~w 


ಕರ್ನಾಟಕ ಜಾನಪದ 
ವಿಶ್ವವಿದ್ಯಾಲಯ 


56 


ಬೋಧಕ 4 ಬೋಧಕೇತರ 
ಎರಡನ್ನೂ ಒಳಗೊಂಡಂತೆ 


[7 


ವಿಶ್ವವಿದ್ಯಾಲಯ 


ಅಕ್ಕಮಹಾದೇವಿ ಮಹಿಳಾ 103 


173 157 


[ ೨ | ತುಮಕೂರು ನಶ್ವವಿದ್ಯಾಲಯ 


217 


10| ದಾವಾಗಕೆ ವಶ್ವವದ್ಯಾಲಹ 


164 


11 | ಕುವೆಂಪು ವಿಶ್ವವಿದ್ಯಾಲಯ 


12 | ಮೈಸೂರು ವಿಶ್ವವಿದ್ಯಾಲಯ 


13] ಬೆಂಗಳೂರು ವಿಶ್ವವಿದ್ಯಾಲಯ | 


14] ಕರ್ನಾಟಕ ರಾಜ್ಯ 
ಗಂಗೂಬಾಯಿ ಹಾನಗಲ್‌ 
ಸಂಗೀತ ಮತ್ತು ಪ್ರದರ್ಶಕ 
| ಕಲೆಗಳ ವಿಶ್ವವಿದ್ಯಾಲಯ 


15| ಕರ್ನಾಟಕ ವಿಶ್ವವಿದ್ಯಾಲಯ 


679 


i6| ಸಂಸ್ಕೃತ ವಿಶ್ವವಿದ್ಯಾಲಯ 


IN 


17 | ವಿಶ್ವೇಶ್ವರಯ್ಯ ತಾಂತ್ರಿಕ 
Recut 


| 228 


| 


18 | ಬೆಂಗಳೂರು ಉತ್ತರ 
ವಿಶ್ವವಿದ್ಯಾಲಯ 


56 


19 | ಮಂಗಳೂರು ವಿಶ್ವವಿದ್ಯಾಲಯ T 


273 


(ಈ) 


ಖಾಲಿ ಹುದ್ದೆಗಳ ಕಾರಣ ಉನ್ನತ ಶಿಕ್ಷಣದ 
ಗುಣಮಟ್ಟ ಕುಸಿಯುತ್ತಿರುವುದು ಸರ್ಕಾರದ 
ಗಮನಕ್ಕೆ ಇದೆಯೇ; ಹಾಗಿದ್ದಲ್ಲಿ, 
ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ 
ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ 
ಕೈಗೊಂಡಿರುವ ಕ್ರಮವೇನು; 


(ಇ) 


ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ 
ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಹಾಗೂ 
ಬೋಧಕೇತರ ಹುದ್ದೆಗಳನ್ನು ನೇರ 
ನೇಮಕಾತಿ ಮಾಡಲು ಕರ್ನಾಟಕ ಪರೀಕ್ಷಾ 
ಪ್ರಾಧಿಕಾರ ಮೂಲಕ ಭರ್ತಿ ಮಾಡಲು 
ಸರ್ಕಾರ ಇಚ್ಛಿಸಿದೆಯೇ; ಹಾಗಿದ್ದಲ್ಲಿ, ನೇರ 
ನೇಮಕಾತಿಯನ್ನು ಕರ್ನಾಟಕ ಪರೀಕ್ಷಾ 
ಪ್ರಾಧಿಕಾರ ಮೂಲಕ ಭರ್ತಿ ಮಾಡಲು 
ಸರ್ಕಾರ ಕೈಗೊಂಡ ಕ್ರಮವೇನು? 


ಸಂಖ್ಯೆ ಇಡಿ 349 ಯುಎನ್‌ಇ 2021 


ರಾಯಚೂರು 

ವಿಶ್ವವಿದ್ಯಾನಿಲಯ 

ಮಹಾರಾಣಿ ಕ್ಷಸ್ಪರ್‌ 

2 ರಾ 

ನೃಪತುಂಗ ನ 
— TS 
ವಿಶ್ವವಿದ್ಯಾನಿಲಯಗಳು  ಅತಿಥಿ/ತಾತ್ಕಾಲಿಕ ಉಪನ್ಯಾಸಕರನ್ನು ನೇಮಿಸಿಕೊಂಡು 
ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸುತ್ತಿರುವುದರಿಂದ, ಶಿಕ್ಷಣದ ಗುಣಮಟ್ಟ 
ಕುಸಿಯುತ್ತಿದೆ ಎಂಬ ಪಶ್ನೆ ಉದ್ಭವಿಸುವುದಿಲ್ಲ. 


ಈ ವಿಶ್ವವಿದ್ಯಾನಿಲಯಗಳು 2020ನೇ ಸಾಲಿನಿಂದ 
ಪ್ರಾರಂಭಗೊಂಡಿದ್ದು, ಪ್ರಸ್ತುತ ಯಾವುದೇ ಬೋಧಕ/ಬೋಧಕೇತರ 
ಹುದ್ದೆಗಳು ಸೃಜನೆಯಾಗಿರುವುದಿಲ್ಲ. 


ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಲು 
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಭರ್ತಿ ಮಾಡಲು ಸರ್ಕಾರದ ಆದೇಶ 
ಸಂಖ್ಯೆ: ಇಡಿ 136 ಯುಎನ್‌ಇ 2017, ಬೆಂಗಳೂರು 03.06.2019ರಲ್ಲಿ ಆದೇಶ 
ಹೊರಡಿಸಲಾಗಿದೆ. 


ಬೋಧಕೇತರ ಹುದ್ದೆಗಳಿಗೆ ಸಂಬಂಧಿಸಿದಂತೆ, ಎಲ್ಲಾ ವಿಶ್ವವಿದ್ಯಾನಿಲಯಗಳು 
ಈಗಾಗಲೇ ರಚಿಸಿಕೊಂಡಿರುವ ಪರಿನಿಯಮಾವಳಿಗಳನ್ನ್ವಯ/ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ವಯ ನೇಮಕಾತಿ ಮಾಡಲಾಗುತ್ತದೆ. 


ಪ್ರಸ್ತುತ ಆರ್ಥಿಕ ಇಲಾಖೆಯ ಸುತ್ತೋಲೆ ಸಂಖ್ಯೆ: ಆಇ 03 ಬಿಇಎಂ 2020, 
ದಿನಾಂಕ: 06.07.2020ರಲ್ಲಿ ವಿಧಿಸಿರುವ ಆರ್ಥಿಕ ನಿರ್ಬಂಧದನ್ವಯ ಕಲ್ಯಾಣ 
ಕರ್ನಾಟಕ ಪ್ರದೇಶಗಳನ್ನು ಹೊರತು ಪಡಿಸಿ ನೇರ ನೇಮಕಾತಿ ಪ್ರಕ್ರಿಯೆಯನ್ನು 
ತಡೆಹಿಡಿಯಲಾಗಿದೆ. ಆರ್ಥಿಕ ನಿರ್ಬಂಧಗಳು ತೆರವುಗೊಂಡ ನಂತರ ಈ ಬಗ್ಗೆ 
ವಿಶ್ವವಿದ್ಯಾನಿಲಯಗಳಿಗೆ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ನಿಯಮಾನುಸಾರ 


ಕ್ರಮಕೈಗೊಳ್ಳುವಂತೆ ತಿಳಿಸಲಾಗುವುದು. 


(ಡಾ: ಅಶ್ವಥ್‌ಔಹಾರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐಟಿ ಬಿಟಿ, ವಿಜ್ಞಾನ ಮತ್ತು 
ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 

ಮತ್ತು ಜೀವನೋಪಾಯ ಸಚಿವರು 


